ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಉತ್ತರಿಸಬೇಕಾಗಿರುವ ದಿನಾ೦ಕ 
ಸದಸ್ಯರ ಹೆಸರು 


ಉತ್ತರಿಸುವ ಸಚಿವರು 


ರಾಜ್ಯಾದ್ಯಂತ 


ಯಾವ ಯಾವ 


(ವಿವರ ನೀಡುವುದು) 
ಯುವ 
ಕೇಂದ್ರಗಳ ಗುರಿ 


ಯೋಜನೆಗಾಗಿ 
ಒದಗಿಸುತ್ತಿರುವ 
ಅನುದಾನವೆಷ್ಟು; 
(ವಿವರ ನೀಡುವುದು) 


ಯುವ 
ಸಬಲೀಕರಣ ಕೇಂದ್ರಗಳನ್ನು 
ಸ್ಥಾಪಿಸಲಾಗಿದೆಯೇ; ರಾಜ್ಯದ 
ಜಿಲ್ಲಾ 
ಕೇಂದ್ರಗಳಲ್ಲಿ ಸ್ಥಾಪಿಸಲಾಗಿದೆ; 


ಸಬಲೀಕರಣ 
ಮತ್ತು 
ಉದ್ದೇಶಗಳೇನು; ಈ 
ಸರ್ಕಾರವು 


599 
17.12.2021 

: ಶ್ರೀಹೆಚ್‌.ಎಂ. ರಮೇಶ ಗೌಡ 
(ವಿಧಾನ ಸಭೆಯಿಂದ ಚುನಾಯಿತರಾದವರು) 
ಮಾನ್ಯ ರೇಷ್ಠೆ, ಯುವ ಸಬಲೀಕರಣ 
ಮತ್ತುಕ್ರೀಡಾ ಸಚಿವರು. 


ಹೌದು, ಯುವ ಸಬಲೀಕರಣ ಕೇಂದ್ರ (ಯುವ 
ಸ್ಪಂದನ ಕೇಂದುವನ್ನು ರಾಜ್ಯದ 30 
ಜಿಲ್ಲೆಯಲ್ಲಿ ಇಲಾಖೆಯ ಕ್ರೀಡಾಂಗಣಗಳಲ್ಲಿ 
ತೆರೆಯಲಾಗಿದೆ. 


ಯುವ ಸಬಲಿಕರಣ ಕೇಂದ್ರ (ಯುವ ಸ್ಪಂದನ 


ಕೇಂದುವು ಕೆಳಕಾಣಿಸಿದಂತೆ ಗುರಿ 
ಉದ್ದೇಶಗಳನ್ನು ಹೊಂದಿರುತ್ತದೆ :- 
ಯುವ ಜನರು ಸಬಲರಾಗಲು, ಅವರು ತಮ್ಮಲ್ಲಿನ 
ಸಾಮರ್ಥ್ಯಗಳನ್ನು ಕಂಡುಕೊಳ್ಳುವಲ್ಲಿ ಅಗತ್ಯ 
ಪೂರಕ ವಾತಾವರಣ ಮತ್ತು ಸೌಲಭ್ಯಗಳನ್ನು 
ಒದಗಿಸುವುದು. 


ಯುವ ಜನರು ತಮ್ಮ ಜಾನ, ಕೌಶಲ್ಯ, 
ಸ್ವಭಾವ ಮತ್ತು ನಡವಳಿಕೆಯನ್ನು 


ಮತ್ತು 


ಉನ್ನತೀಕರಿಸಿಕೊಳ್ಳಲು ತಮ್ಮನ್ನು ಧನಾತ್ಮಕವಾಗಿ 


ಬದಲಾಯಿಸಿಕೊಳ್ಳುವಂತೆ ಮಾಡುವುದು. 
ಯುವಜನರು ತಮ್ಮ ಪ್ರತಿಭೆ ಮತ್ತು ಸಾಮರ್ಥ್ಯಕ್ಕೆ 
ಸೂಕ್ತವಾದ ಶಿಕ್ಷಣ ಹಾಗೂ ಕೌಶಲ್ಯಗಳನ್ನು 
ಪಡೆಯಲು ಅಗತ್ಯವಾದ ಸಂಪರ್ಕ ಸೇತುವಾಗಿ 
ಕಾರ್ಯನಿರ್ವಹಿಸುವುದು. 

ಯುವಜನ ಅಭಿವೃದ್ಧಿಗಾಗಿ ಇರುವ ಎಲ್ಲಾ 
ಕಾರ್ಯಕ್ರಮಗಳ ಪ್ರಯೋಜನ ಪಡೆಯಲು 
ಯುವಜನರಿಗೆ ಏಕಗವಾಕ್ಲಿ ಕೇಂದ್ರವಾಗಿ 
ಕಾರ್ಯನಿರ್ವಹಿಸುವುದು. 


ಈ ಯುವ ಸ್ಪಂದನ ಕಾರ್ಯಕ್ರಮದಡಿ 
ಯುವಜನರ ಮಾನಸಿಕ ಆರೋಗ್ಯವನ್ನು 
ಸದೃಢಗೊಳಿಸಲು ಮತ್ತು ಜೀವನ | 
ಕೌಶಲ್ಯಾಯಭಿವೃದ್ದಿ ಕಾರ್ಯಕ್ರಮವನ್ನು ನಿಮ್ಮಾನ್ಸ್‌ 
ಸಂಸ್ಥೆಯ ಸಹಯೋಗದಲ್ಲಿ ಅನುಷ್ಠಾನಗೊಳಿಸಲು 
2021-22 ನೇ ಸಾಲಿಗೆ ರೂ. 25000 ಲಕ್ಷ 
ಅನುದಾನವನ್ನು ನಿಮ್ಮಾನ್ಸ್‌ ಸಂಸ್ಥೆಗೆ ಬಿಡುಗಡೆ 


ಮಾಡಲಾಗಿದೆ. 


ರಾಜ್ಯದ ಜಿಲ್ಲೆಗಳಲ್ಲಿ ಯುವ 
ಸಬಲೀಕರಣ ಕೇಂದ್ರ ಸ್ಮಾಪಿಸಿ ಎಷ್ಟು 
ಜನ ನಿರುದ್ಯೋಗಿಗಳಿಗೆ ಮತ್ತು 
ವಿದ್ಯಾರ್ಥಿಗಳಿಗೆ ಇಂಟರ್ನ್‌ಶಿಪ್‌ 
ತರಬೇತಿ ನೀಡಿ ಉದ್ಯೋಗ 
ಒದಗಿಸಲಾಗಿದೆ; (ವಿವರ ನೀಡುವುದು) 


ರಾಜ್ಯದ ಜಿಲ್ಲೆಯ ಯುವ ಸಬಲೀಕರಣ 
ಕೇಂದ್ರ (ಯುವ ಸ್ಪಂದನ ಕೇಂದ್ರ) ದಲ್ಲಿ 
ನಿರುಬ್ಯೋಗಿಗಳಿಗೆ ಉದ್ಯೋಗವನ್ನು 
ಹೊರತುಪಡಿಸಿ 394074 ಯುವಕರು 
ಮತ್ತು 397301 ಯುವತಿಯರು ಸೇರಿದಂತೆ 
ಒಟ್ಟು 791375 - ಯುವಜನರಿಗೆ 
(Counseling) ವನ್ನು 


ನಿರುದ್ಯೋಗಿಗಳನ್ನು ಗುರುತಿಸಿ ಯುವ 
ಸಬಲೀಕರಣ ಕೇಂದ್ರದ ಮೂಲಕ 
ಅಗತ್ಯ ತರಬೇತಿಗಳನ್ನು ನೀಡಿ ಅವರ 
ಕೌಶಲ್ಯಕ್ಕಮುಗುಣವಾಗಿ 

ಉದ್ಯೋಗಗಳನ್ನು ದೊರಕಿಸಿಕೊಡಲು 
ಸರ್ಕಾರವು ಹಮ್ಮಿಕೊಂಡಿರುವ ಬೇರೆ 
ಬೇರೆ ಕಾರ್ಯಕ್ರಮಗಳೇನು? (ವಿವರ 
ನೀಡುವುದು) 


ನಿರುದ್ಯೋಗಿಗಳನ್ನು ಗುರುತಿಸಿ ಯುವ 
ಸಬಲೀಕರಣ ಕೇಂದ್ರದ ಮೂಲಕ 
ಕೌಶಲ್ಯಕ್ಕನುಗುಣವಾಗಿ ಉದ್ಯೋಗಗಳನ್ನು 
ದೊರಕಿಸಿಕೊಡುವ ಯಾವುದೇ ಕ್ರಮಗಳು 
ಇರುವುದಿಲ್ಲ. ಆದರೆ, ಅವರಲ್ಲಿ 
ಕೌಶಲ್ಯಾಭಿವೃದ್ಧಿ ಯೋಜನೆಗಳ ಬಗ್ಗೆ 
ಅರಿವು ಮೂಡಿಸಿ, ಕೌಶಲ್ಯ ತರಬೇತಿ 
ಪಡೆಯಲು ಪ್ರೇರೇಪಿಸಲಾಗುತ್ತಿದೆ. 


ಮವೈಎಸ್‌ಡಿ/ಇಬಿ'ಬಿ/196/2021 


(ಡಾ. ನಾರಾಯಣಗೌಡ) 
ರೇಷ್ಮೆ, ಯುವ ಸಬಲೀಕರಣ ಮತ್ತು 
ಕ್ರೀಡಾ ಸಚಿವರು. 


